ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 296 | 
ಸದಸ್ಯರ ಹೆಸರು' ಡಾ॥ ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ "16/07/2019. 
ಉತ್ತರಿಸಬೇಕಾದ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. 
ಕ್ರಸಂ | ಪ್ರಶ್ನೆ A ಉತ್ತರ 
ಅ) ಪ್ರಾಥಮಿಕ .ಮತ್ತು ಪ್ರೌಢ ಶಿಕ್ಷಣ | ಬಂದಿದೆ, 


ಇಲಾಖೆಯಲ್ಲಿನ ಪ್ರೌಢ ಶಿಕ್ಷಣ ವಿಭಾಗದಲ್ಲಿ 
ಹೆಚ್ಚುವರಿ ಶಿಕ್ಷಕರನ್ನು ಗುರುತಿಸುವುದರಲ್ಲಿ 


ಲೋಪವಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ 
[e) [ನಂದನ್ನ ಧಾ ಬಗ್ಗೆ ಪರಿಶೀಲಿಸಿ: ನ್ಯೂನ್ಯತೆಗಳನ್ನು 
ಇದರಿಂದಾಗುವ ಬಾಧಕೆಗಳನ್ನು ಇತ್ಯರ್ಥಪಡಿಸಲಾಗಿದೆ. 
ಸರ್ಕಾರವು ಅರಿತಿದೆಯೇ ' ಶಾಲೆಗಳಲ್ಲಿ ಸಿಬ್ಬಂದಿ ಸ್ಥರವಿನ್ಯಾಸಕ್ಕಿಂತ ಹೆಚ್ಚಾಗಿರುವ. 


ಶಿಕ್ಷಕರ ಹುದ್ದೆಗಳನ್ನು ಹೆಚ್ಚುವರಿ ಎಂದು ಗುರುತಿಸಿ, 


[ _| ಹೆಚ್ಚುವರಿ ಪ್ರಕ್ರಿಯ ನಡೆಸಲಾಗುತ್ತದೆ. 
ಇ [ಪಚ್ಚುವರಿ ಶಿಕ್ಷಕರ ಪ್ರಕ್ರಿಯೆಯಲ್ಲಿರುವ 


ಗೊಂದಲಗಳನ್ನು ನಿವಾರಿಸಲು ಸರ್ಕಾರವು 


ಶಿಕ್ಷಕರು ಟಿ.ಡಿ:ಎಸ್‌. ತಂತ್ರಾಂಶದಲ್ಲಿ ಸ್ವತಃ ದಾಖಲಿಸಿದ 
ಮಾಹಿತಿಯನ್ನು ಅಧರಿಸಿ ಹೆಚ್ಚುವರಿ ಪ್ರಕ್ರಿಯೆಗಳನ್ನು 


ತೆಗೆದುಕೊಂಡಿರುವ ಕ್ರಮಗಳೇನು? 
” | ನಡೆಸಲಾಗುತ್ತಿದ್ದು, ಶಿಕ್ಷಕರಿಗೆ ತಮ್ಮ ಸೇವಾ 
(ಮಾಹಿತಿ ನೀಡುವುದು). | 
ವಿವರಗಳನ್ನು . ಟಿ.ಡಿ.ಎಸ್‌ ತಂತ್ರಾಂಶದಲ್ಲಿ 
ಪರಿಶೀಲಿಸಿಕೊಂಡು ಅಪ್ಲೇಟ್‌ ಮಾಡಲು ಅವಕಾಶ 
ಕಲ್ಪಿಸಲಾಗಿದೆ. 
ಹೆಚ್ಚುವರಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಶಿಕ್ಷಕರಿಂದ 
ಸ್ವೀಕರಿಸಿದ ಮನವಿ ಪತ್ರಗಳನ್ನು ಪರಿಶೀಲಿಸಿ, 
ಕಾಲಕಾಲಕ್ಕೆ ತಿದ್ದುಪಡಿ ಹೊರಡಿಸಿ 
ಸರಿಪಡಿಸಲಾಗುತ್ತಿದೆ. : ಇದಕ್ಕೆ ಸಾಕಷ್ಟು ಕಾಲಾವಕಾಶ 
ನೀಡಲಾಗಿದೆ. 
A 


ಸಂಖ್ಯೆ: ಇಪಿ 12 ಎಲ್‌.ಬಿ.ಪಿ 2019 


(ಎಸ್‌.ಆರ್‌. ಶ್ರೀನಿವಾ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


